ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಾದ ಪಕ್ಷ ಸಂಖ್ಯೆ 7 1680 
ಮಾನ್ಯ ಸದಸ್ಕರ ಹಸರು ಕ್ರೀ ಹೆಚ್‌.ಎಂ. ರಷೇತ ಸ್‌ಡ ವಧಾನಸಭೆಯಂದ ಚುನಾಯಿತರಾದವರು) 
ಉತ್ತರಿಸುವ ಸಚವರು ಉನ್ನತ ಕ್ಷಣ ಸಚವರು 


ಉತ್ತರಿಸಬೇಕಾದ ದಿನಾಂಕ 14.03.2022 
ಪ್ನೆ ಉತ್ತರ 
(ಅ) ರಾಜ್ಯದಲ್ಲಿ ಯುಜಿಸಿ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಡಿ ಒಟ್ಟು 24 ವಿಶ್ವವಿದ್ಯಾಲಯಗಳು ಯುಜಿಸಿಯಿಂದ 
ಮಾನ್ಯತೆ ಪಡೆದ ಎಷ್ಟು ಮಾನ್ಯತೆ ಪಡೆದು ಕಾರ್ಯನಿರ್ವಹಿಸುತ್ತಿವೆ. ವಿವರ ಈ ಕೆಳಕಂಡಂತಿವೆ. 
ವಿಶವಿದ್ಧಾಲಯಗಳು ಕ್ಕ 
ಷ್‌ | £ ವಿಶ್ವವಿದ್ಯಾಲಯದ ಹೆಸರು 
ಕಾರ್ಯನಿರ್ವಹಿಸುತ್ತಿವೆ; ಸಂ 
(ಸಂಪೂರ್ಣ ವಿವರ [ 1 | ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ 
ನೀಡುವುದು) F ಕನ್ನಡ ವಿಶ್ವವಿದ್ಯಾಲಯ 


ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 
ಗುಲ್ಬರ್ಗ ವಿಶ್ವವಿದ್ಯಾಲಯ 
ಬೆಂಗಳೂರು ನಗರ ವಿಶ್ವವಿದ್ಯಾಲಯ 
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 
ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ 
ತುಮಕೂರು ವಿಶ್ವವಿದ್ಯಾಲಯ 
10 | ದಾವಣಗೆರೆ ವಿಶ್ವವಿದ್ಯಾಲಯ 
1] ಕುವೆಂಪು ವಿಶ್ವವಿದ್ಯಾಲಯ 
p | ವಿಶ್ವವಿದ್ಯಾಲಯ 
3 | ಬೆಂಗಳೂರು ವಿಶ್ವವಿದ್ಯಾಲಯ 
14| ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ 
15 | ಕರ್ನಾಟಕ ವಿಶ್ವವಿದ್ಯಾಲಯ 
16 ಸಂಸ್ಕೃತ ವಿಶ್ವವಿದ್ಯಾಲಯ 
: 17] ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 
18 | ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 
[5] ಪಂಗಳೂರು ವಿಶ್ವವಿದ್ಯಾಲಯ - 
20| ರಾಯಚೂರು ವಿಶ್ವವಿದ್ಯಾನಿಲಯ 
21 | ಮಹಾರಾಣಿ ಕ್ಷಸ್ಪರ್‌ ವಿಶ್ವವಿದ್ಯಾನಿಲಯ 
22| ನೃಪತುಂಗ ವಿಶ್ವವಿದ್ಯಾನಿಲಯ 
23 ಮಂಡ್ಯ ವಿಶ್ವವಿದ್ಯಾನಿಲಯ 
24| ಬೆಂಗಳೂರು ಡಾ. ಬಿ.ಆರ್‌. ಅಂಬೇಡ್ಕರ್‌ ಸ್ಕೂಲ್‌ ಅಫ್‌ ಎಕನಾಮಿಕ್ಸ್‌ ವಿಶ್ವವಿದ್ಯಾಲಯ 


self sfalAT eT 


(ಆ) | ಈ ವಿಶ್ವವಿದ್ಯಾಲಯಗಳಿಗೆ | ಸದರಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ, ಭರ್ತಿಯಾಗಿರುವ ಮತ್ತು ಖಾಲಿಯಿರುವ 


ಮಂಜೂರಾತಿಯಾದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ; 
ಹುದ್ದೆಗಳೆಷ್ಟು; ಇಲ್ಲಿಯವರೆಗೆ ಜೋಧ ಬೋಧಕೇತರ 7] 
ಭರ್ತಿ ಮಾಡಲಾದ ಈ | ವಿಶ್ವವಿದ್ಯಾಲಯದ ಹೆಸರು mr ಖಾಲಿ ಇರುವ pe gr iE p್‌ 
ಹುದ್ದೆಗಳೆಷ್ಟ; ಮತ್ತು ಹುದ್ದೆ K I 3 
ಖಾಲಿಯಿರುವ 1 | ನಿಜಯನಗರ isl 59 Ty 37 97 40 
ಹುದ್ದೆಗಿಷ್ಟು (ಯೋಧಕ || [ಸನ್‌ RE 

ಮತ್ತು ಬೋಧಕೇತರ |] ನಡ ವ್ಯನಷ್ಯನವ 7 52 | 234 | 75 59 
ಹುದ್ದೆಗಳನ್ನೊಳಗೊಂಡಂತೆ Fe ಚೆನ್ನಮ್ಮ ವಿಶ್ವವಿದ್ಯಾಲಯ | 10 35 I 272 140 132 | 
ಮಾಹಿತಿ ನೀಡುವುದು) 4]: ಕರ್ನಾಟಕ ಸಾಜ್ಯ'ಮುಕ್ತ 137 61 7% pr 33 

ವಿಶ್ವವಿದ್ಯಾಲಯ 


[7S 


I 
ಗುಲ್ಬರ್ಗ ವಿಶ್ವವಿದ್ಯಾಲಯ 248 191 57 707 502 205 


(ಇ) 


ಬೆಂಗಳೂರು ನಗರ 


123 


ವಿಶ್ವವಿದ್ಯಾಲಯ 
ಕರ್ನಾಟಕ .ಜಾನಪದ - 56 - ದೋಧಕ + ಬೋಧಕೇತರ ಎರಡನ್ನೂ 
ವಿಶ್ವವಿದ್ಯಾಲಯ ಒಳಗೊಂಡಂತೆ ' 


ಅಕ್ಕಮಹಾದೇವಿ ಮಹಿಳಾ 173 157 “lls 
.| ವಿಶ್ವವಿದ್ಯಾಲಯ 

ತುಮಕೂರು ವಿಶ್ವವಿದ್ಯಾಲಯ 
ದಾವಣಗೆರೆ ವಿಶ್ವವಿದ್ಯಾಲಯ 
ಕುವೆಂಪು ವಿಶ್ವವಿದ್ಯಾಲಯ 
ಮೈಸೂರು ವಿಶ್ವವಿದ್ಯಾಲಯ 
ಬೆಂಗಳೂರು ವಿಶ್ವವಿದ್ಯಾಲಯ 
ಕರ್ನಾಟಕ ರಾಜ್ಯ ಗಂಗೂಬಾಯಿ 
ಹಾನಗಲ್‌ ಸಂಗೀತ ಮತ್ತು 
ಪ್ರದರ್ಶಕ ಕಲೆಗಳ 
ವಿಶ್ವವಿದ್ಯಾಲಯ 
ಕರ್ನಾಟಕ ವಿಶ್ವವಿದ್ಯಾಲಯ 
ಸಂಸ್ಕೃತ ವಿಶ್ವವಿದ್ಯಾಲಯ 
ವಿಶ್ವೇಶ್ವರಯ್ಯ ತಾಂತ್ರಿಕ 
ವಿಶ್ವವಿದ್ಯಾಲಯ 
ಬೆಂಗಳೂರು ಉತ್ತರ 
ವಿಶ್ವವಿದ್ಯಾಲಯ 
ಮಂಗಳೂರು "ವಿಶ್ವವಿದ್ಯಾಲಯ 
ಬೆಂಗಳೂರು ಜಾ. ಬಿ.ಆರ್‌. 
"ಅಂಬೇಡ್ಕರ್‌ ಸ್ಕೂಲ್‌ ಅಫ್‌ 
ಎಕನಾಮಿಕ್ಸ್‌ ವಿಶ್ವವಿದ್ಯಾಲಯ If 
ರಾಯಚೂರು ವಿಶ್ವವದ್ಯಾನಿಲಯ 
ಮಹಾರಾಣಿ ಫಸ್ಟರ | 
ವಿಶ್ವವಿದ್ಯಾನಿಲಯ 
ನೃಪತುಂಗ ವಿಶ್ವವಿದ್ಯಾನಿಲಯ 
ಮಂಡ್ಯ ವಿಶ್ವವಿದ್ಯಾನಿಲಯ 


8 
5 
p73 
FY) 


ಈ ವಿಶ್ವವಿದ್ಯಾನಿಲಯಗಳು 2020ನೇ ಸಾಲಿನಿಂದ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಯಾವುದೇ 
ಬೋಧಕ/ದೋಧಕೇತರ ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ. 


| 30 


ಸದರಿ ಬಂದಿದೆ. 

ವಿಶ್ವವಿದ್ಯಾಲಯಗಳಲ್ಲಿ 

ಸುಮಾರು ಹುದ್ದೆಗಳು ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂ. ಆಇ 02 ಬಿಬಿಎಂ 202, ದಿನಾಂಕ:24.11.2021ರನ್ವಯ 
ಖಾಲಿ ಇರುವುದು | ಕಲ್ಯಾಣ ಕರ್ನಾಟಕ ವೃಂದದಡಿಯಲ್ಲಿ “ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ಸರ್ಕಾರದ ಗಮನಕ್ಕೆ | ಕ್ರಮವಹಿಸುವಂತೆ ಉನ್ನತ ಶಿಕ್ಷಣ ಇಲಾಖೆಯಡಿ ಬರುವ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರದ 
ಬಂದಿದೆಯೇ; ಬಂದಿದ್ದಲ್ಲಿ, ಪತ್ರ ಸಂ. ಇಡಿ 05 ಯುಎನ್‌ಇ 2022, ದಿನಾಂಕ:04.02.2022ರಲ್ಲಿ ನಿರ್ದೇಶನ 
ಎಷ್ಟು ದಿನಗಳಲ್ಲಿ ಸದರಿ | ನೀಡಲಾಗಿರುತ್ತದೆ. 

ಹುದ್ದೆಗಳನ್ನು' ಭರ್ತಿ | ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳನ್ನು ಹೊರತುಪಡಿಸಿ, ಉಳಿದ ಎಲ್ಲಾ ನೇರ ನೇಮಕಾತಿ 
ಮಾಡಲಾಗುವುದು? ಹುದ್ದೆಗಳನ್ನು ಆರ್ಥಿಕ ಇಲಾಖೆಯ ಸುತ್ಲೋಲೆ ಸಂ. ಆಇ 03. ಬಿಇಎಂ 2020, 


(ವಿವರ ಒದಗಿಸುವುದು) 


ದಿನಾಂಕ:06.07.2020ರಲ್ಲಿ ಏಧಿಸಿರುವ ನಿರ್ಬಂಧವನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂಪಡೆದ 
ನಂತರ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ನಿಯಮಾನುಸಾರ ಕ್ರಮವಹಿಸಲಾಗುತ್ತದೆ. 


ಸಂಖ್ಯೆ.ಇಡಿ 82 ಯುಎನ್‌ಇ 2022 


ಉನ್ನತ. ಶಿಕ್ಷಣ. ಐಟಿ ಬಿಟಿ. ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


